ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 20ನೇ ಮಾರ್ಚ್‌, 2020 


ರಾಜ್ಯದಲ್ಲಿರುವ ಅಂಗನವಾಡಿ ಕೇಂದ್ರಗಳ ಕುರಿತು 


ಶ್ರೀ ಐವನ್‌ ಡಿ'ಸೋಜಾ(ನಾಮನಿರ್ದೇಶನ ಹೊಂದಿದವರು) ಮತ್ತು ಡಾ|| ಜಯಮಾಲ ರಾಮಚಂದ್ರ(ನಾಮನಿರ್ದೇಶನ 
ಹೊಂದಿದವರು).- 


1352 (1605+1652) ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ಅಂಗನವಾಡಿ ಕೇಂದ್ರಗಳೆಷ್ಟು ; ಸ್ವಂತ ಕಟ್ಟಡದಲ್ಲಿ/ಬಾಡಿಗೆ ಕಟ್ಟಡದಲ್ಲಿರುವುದು ಎಷ್ಟು ; ಈ 
ಅಂಗನವಾಡಿಗಳ ಹೊರಾಂಗಣದಲ್ಲಿ ಆಟ-ಪಾಠಗಳಿಗೆ ಜಾಗ ಮೀಸಲಿರಿಸಲಾಗಿದೆಯೇ; 


(ಆ) ಅಂಗನವಾಡಿಗಳಲ್ಲಿ ಶೌಚಾಲಯವನ್ನು ಒದಗಿಸಲಾಗಿದೆಯೇ ; ಎಷ್ಟು ಅಂಗನವಾಡಿಗಳಲ್ಲಿ ಈ ಸೌಲಭ್ಯವಿರುವುದಿಲ್ಲ; ಸದರಿ 
ಸೌಲಭ್ಯಗಳನ್ನು ಪೂರ್ಣಗೊಳಿಸುವುದು ಯಾವಾಗ ; (ವಿವರ ನೀಡುವುದು) 


(ಇ) ಎಲ್ಲಾ ಅಂಗನವಾಡಿ ಕಛೇರಿಗಳಲ್ಲಿ "ತಗಡು ಸೀಟು” ಮೇಲ್ಲಾವಣೆ ನಿರ್ಮಿಸಿರುವುದರಿಂದ ಬಿಸಿಲಿನ ತಾಪದಿಂದ ಮಕ್ಕಳು 
ಬಳಲುತ್ತಿರುವುದು ಸರ್ಕಾರದ ಗಮನದಲ್ಲಿದೆಯೇ ; ರಾಜ್ಯದಲ್ಲಿರುವ ಈ ರೀತಿ ಕಟ್ಟಡಗಳು ಎಷ್ಟು ; (ವಿವರ ಒದಗಿಸುವುದು) 


(ಈ) ಹೊರಾಂಗಣ ಆಟಕ್ಕಾಗಿ ಸ್ಥಳದ ಕೊರತೆ ಇರುವ ಅಂಗನವಾಡಿ ಕೇಂದ್ರಗಳೆಷ್ಟು ; (ಜಿಲ್ಲಾವಾರು ವಿವರ ನೀಡುವುದು) 
ಹೊರಾಂಗಣ ಆಟಗಳಿಗೆ ಸಂಬಂಧಿಸಿದಂತೆ ಎಷ್ಟು ಅಂಗನವಾಡಿಗಳಲ್ಲಿ ಆಟಿಕೆಗಳನ್ನು ನೀಡಲಾಗಿದೆ ; 


(ಉ) ಸರ್ಕಾರ ಹೊರಾಂಗಣದ ಅಟಿಕೆಗಳಿಗಾಗಿ ನೀಡಿದ ಹಣವೆಷ್ಟು ; ಹಾಗೂ ಅದರಲ್ಲಿ ಖರ್ಚಾದ ಹಣವೆಷ್ಟು ; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


(ಊ) ರಾಜ್ಯದಲ್ಲಿ ಪ್ರತಿ ಬುಧವಾರ ಮತ್ತು ಶುಕ್ರವಾರ ಅಂಗನವಾಡಿ ಮಕ್ಕಳಿಗೆ 'ಮೊಟ್ಟೆ' ನೀಡುವ ಕಾರ್ಯಕ್ರಮಗಳು ಇದೆಯೇ ? 
(ವಿವರ ನೀಡುವುದು) 


